ಕರ್ನಾಟಕ ವಿಧಾನ ಪರಿಷತ್ತು 


553 


ಶ್ರೀ ನಸೀರ್‌ ಅಹ್ಮದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


21-02-2022 


ಉತ್ತರಿಸುವ ಸಚಿವರು 


ಆರೋಗ್ಯ ಮತ್ತುಕುಟುಂಬ ಕಲ್ಯಾಣ ಸಚಿವರು 


4S 
ಕ್ರಸಂ. 


py 
ಪ್ರಶ್ನೆ 


ತ್ತರ 


ಅ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಕೆಸಿೆಡ್ಡಿ 


ಅಪರ ಹುಟ್ಟೂಠಾದ . ಕ್ಯಾಸಂಬಳ್ಳಿಯ 
ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಯಂ 


ವೈದ್ಯರಿಲ್ಲದಿರುವುದು ಸರ್ಕಾರದ ಗಮಕಕ್ಕೆ 
ಬಂದಿದೆಯೇ; ' 
ಆ|8.ಜಿಎಫ್‌' ತಾಲ್ಲೂಕಿನ" ಕ್ಯಾಸೆಂಬಳ್ಳಿಯ 


ಹೋಬಳಿ ಕೇಂದ್ರವಾಗಿದ್ದು ಸುಮಾರು 2 
ಸಾವಿರ ಜನಸಂಖ್ಯೆ: ಹೊಂದಿದ್ದು, ಅಕ್ಕಪಕ್ಕ 


10 ಕ್ಕೂ ಹೆಚ್ಚು ಹಳ್ಳಿಗಳ ಜನರು 
ವೈದ್ಯಕೀಯ ಸೇವೆಗೆ ಈ ಹೋಬಳಿಯ 
ಆರೋಗ್ಯ ಕೇಂದ್ರದ ಆಸ್ಪತ್ರೆಯನ್ನು 


ಅವಲಂಬಿಸಿದ್ದು, ಕಳೆದೊಂದು ವರ್ಷದಿಂದ 
ಈ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯರನ್ನು 
ನೇಮಿಸಿಲ್ಲದಿರುವುದರಿಂದ ಇಲ್ಲಿನ ಜನರು 
ತುಂಬಾ ತೊಂದರೆ ಅನುಭವಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹಾಗಿದ್ದಲ್ಲಿ, ಯಾವ ಕಾಲ ಮಿತಿಯೊಳಗೆ 
ಖಾಯಂ ವೈದ್ಯರನ್ನು ನೇಮಿಸಲಾಗುವುದು. 


ಡಾ. ಬಿ. ಸುನೀಲ್‌ಕುಮಾರ್‌ರವರುಖಾಯಂ 


ವೈದ್ಯರಾಗಿ ಪ್ರಾಥಮಿಕಆರೋಗ್ಯಕೇಂದ್ರ, 


ಕಾಸಂಬಳಿ ಇಲಿ_ಕರ್ತವ್ನ ನಿರ್ವಹಿಸುತಿದ್ದಾರೆ. 
ಕ್‌ [2 ಐ ಫಿ NA) 


ಆಕುಕ 13 ಹೆಚ್‌ ಎಸ್‌ ಡಿ 2022. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


